ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪಲ್ಲೆ ಸಂಖ್ಯೆ : 1502 
ಸದಸ್ಯರ ಹೆಸರು : ಶ್ರೀ ಆರ್‌. ಧರ್ಮಸೇನ 
ಉತ್ತರಿಸಬೇಕಾದ ದಿನಾಂಕ : 19.03.2020 
ಉತ್ತರಿಸುವ ಸಚಿವರು : ಗೃಹ ಸಚಿವರು 
ಕ್ರಸಂ ಪ್ಲೆ ಉತ್ತರ 
ಈ 44ರ ಎರಡು ವರ್ಷಗಳ ಚಂಗಳೂರು |ಚಿಂಗಳೂರು ನಗರದಲ್ಲಿ ವಾಹನ ಚಲಾಯಿಸುವಾಗ ಮೊಬೈಲ್‌ 
ನಗರದಲ್ಲಿ ವಾಹನ ಚಲಾಯಿಸುವಾಗ | ಬಳಸಿ ಸಂಚಾರ ನಿಯಮ ಉಲ್ಲಂಘಫಿಸಿದವರ ವಿರುದ್ಧ 


ಮೊಬೈಲ್‌ ಬಳಸುವ ಎಷ್ಟು ವಾಹನ ಸವಾರರ 
ಮೇಲೆ ದಂಡ ವಿಧಿಸಲಾಗಿದೆ; (ಮಾಹಿತಿ 
ನೀಡುವುದು) 


ದಾಖಲಿಸಿರುವ ಪ್ರಕರಣಗಳು ಮತ್ತು ಸಂಗ್ರಹಿಸಿದ ದಂಡ 
ಮೊತ್ತದ ವಿವರಗಳು ಕೆಳಕಂಡಂತೆ ಇರುತ್ತವೆ. 


ವಾಷನ ಚಾಲನೆ ಪೇಳೆ ಮೊಚೈಲ್‌ ಬಳಕೆ 
ವರ್ಷ ದಾಖಲಿಸಿದ ಸಂಗಹಿಸಿದ ದಂಡ 
ಪ್ರಕರಣಗಳು ಮೊತ್ತ 
2018 269225 1,27,02,700/- 
2019 236867 2,16,18,400/— 
2020 
(ಫೆಬ್ರವರಿ 32108 76,09,200/- 
ಅಂತ್ಯದವರೆಗೆ 


ಕರ್ತವ್ಯದ 'ಮೇಲಿರುವಾಗ'ವಾಹೆನ ಸಂಚಾರದ 
ಬಗ್ಗೆ ಗಮನ ಕೊಡದೆ ಮೊಬೈಲ್‌ ಬಳಸುವ 
ಪೊಲೀಸರ ಬಗ್ಗೆ ತೆಗೆದುಕೊಂಡ ಕ್ರಮಗಳೇನು; 
ಈ ಬಗ್ಗೆ ಸೂಚನೆಗಳನ್ನು ನೀಡಲಾಗಿದೆಯೇ; 
ಅಥವಾ ಸುತ್ತೋಲೆ ಹೊಡಿಸಲಾಗಿದೆಯೇ; 
(ಹೊರಡಿಸಿದ್ದರೆ ಅದರ ಪ್ರತಿ ನೀಡುವುದು) 


ಕರ್ತವ್ಯದ" ಮೇಲಿರುವಾಗ ವಾಹನ ಸಂಚಾರ ನಿಯಂತ್ರಣ 
ಮತ್ತು ನಿರ್ವಹಣೆಗೆ ಮಾತ್ರ ಗಮನಕೊಟ್ಟು ಕರ್ತವ್ಯ 
ನಿರ್ವಹಿಸಲು ಸಂಚಾರ ವಿಭಾಗದ ಎಲ್ಲಾ ಅಧಿಕಾರಿಗಳು ಮತ್ತು 
ಸಿಬ್ಬಂದಿಯವರಿಗೆ ಸೂಕ್ತ ತಿಳುವಳಿಕೆಯನ್ನು ನೀಡಲಾಗಿದೆ 
ಹಾಗೂ ಈ ಬಗ್ಗೆ ಪ್ರತಿ ಸಭೆಗಳಲ್ಲೂ ಸಹ ಪ್ರಸ್ತಾಪಿಸಿ ಕರ್ತವ್ಯದ 
ಮೇಲಿದ್ದಾಗ ಸಂಚಾರ ಪೊಲೀಸರು ಮೊಬೈಲ್‌ ಘೋನ್‌ 
ಬಳಸದಿರುವುದನ್ನು ಖಚಿತಪಡಿಸಿಕೊಳ್ಳಲು ಸಂಚಾರ ಪೊಲೀಸ್‌ 
ಠಾಣೆಗಳ ಎಲ್ಲಾ ಹೊಲೀಸ್‌ ಇನ್ಸ್‌ಪೆಕ್ಷರ್‌ಗಳಿಗೆ ಸೂಕ್ತ 
ನಿರ್ದೇಶನಗಳನ್ನು ನೀಡಲಾಗಿದೆ. 


ಈ) 1ಸರಷಾರಕ ಅಪರಾಧಗಳಗೆ ವಿಧಿಸುವ`ದಂಡಗಳೆ 


ಹಣದ ಬಗ್ಗೆ ಸಾರ್ವಜನಿಕರ ತಿಳುವಳಿಕೆಗಾಗಿ 
ಪತ್ರಿಕೆಗಳಲ್ಲಿ ಪ್ರಕಟಣೆ ಹೊರಡಿಸಲಾಗಿದೆಯೇ,; 


ಸಂಜಾಕ ಇಷರಾಧಗ್‌ಗೆ ವಧಿಸುವ ದಂಡ್‌ ಮೊತ್ತದ ಬಗ್ಗೆ 
ಸಾರ್ವಜನಿಕರ ತಿಳುವಳಿಕೆಗಾಗಿ ಈ ಕೆಳಕಂಡಂತೆ ಕ್ರಮಗಳನ್ನು 


ಕೈಗೊಳ್ಳಲಾಗಿದೆ. 
1. ಸಂಚಾರಿ ಅಪರಾಧಗಳಿಗೆ ವಿಧಿಸುವ ದಂಡಗಳ ಹಣದ 
ಬಗ್ಗೆ ಸಾರ್ವಜನಿಕರ ತಿಳುವಳಿಕೆಗಾಗಿ ಪತ್ರಿಕೆಗಳಲ್ಲಿ 


ಪ್ರಕಟಣೆಯನ್ನು ಹೊರಡಿಸಲಾಗಿದೆ. 
2. ವಿವಿಧ ಸಂಚಾರಿ ಉಲ್ಲಂಘನೆ ಪ್ರಕರಣಗಳಿಗೆ ವಿಧಿಸುವ 


ದೆಂಡ್‌ ಮೊತ್ತದ ಬಗ್ಗೆ ಬೆಂಗಳೊರು `'ಟ್ರಾಫಿಕ್‌ ಪೊಲೀಸ್‌ 
ವೆಬ್‌ಸೈಟ್‌ನಲ್ಲಿ www.bangaloretrafficpolice. gov.in 
ಸಹ ಪ್ರಕಟಿಸಲಾಗಿದೆ. j 
3. ಸಾರ್ವಜನಿಕರ ತಿಳುವಳಿಕೆಗಾಗಿ ನಗರದ ಆಯಕಟ್ಟಿನ 
ಜಾಗಗಳಲ್ಲಿ ಸಹ ವಿವಿಧ ಸಂಚಾರ ನಿಯಮಗಳ 
ಉಲ್ಲಂಘನೆಗಳಿಗೆ ಪಾವತಿಸಬೇಕಾದ ದಂಡ ಮೊತ್ತದ 
ವಿವರಗಳನ್ನು ಒಳಗೊಂಡ ಫಲಕಗಳನ್ನು ಪ್ರದರ್ಶಿಸಲಾಗಿದೆ. 


(ಈ) 


ಕೇಂದ್ರ ಸರ್ಕಾರ ವಿಧಿಸಿದ್ದ ದಂಡದ ಹಾ 


ಮತ್ತು ನಂತರ ರಾಜ್ಯ ಸರ್ಕಾರ ನಿಗದಿಪಡಿಸಿದ 
ದಂಡದ ಹಣದ ಬಗ್ಗೆ 
ವ್ಯತ್ಕಾಸಗಳಿರುವುದರಿಂದ ಸಷ್ಟನೆ ದೃಷ್ಟಿಯಿಂದ 
ಸರಿಯಾದ ಮಾಹಿತಿಯನ್ನು ಸಾರ್ವಜನಿಕರಿಗೆ 
ಪ್ರಕಟಣೆ ಮೂಲಕ ತಿಳಿಸಲಾಗುವುದೇ 2 


ಭಾರತ ಸರ್ಕಾರವು ಮೋಟಾರು `ವಾಹನ ಕಾಯ್ದೆ ಅಧಿನಿಯಮ 
1988ಕ್ಕೆ ತಿದ್ದುಪಡಿಯನ್ನು ಮಾಡಿ ಸಂಚಾರ ನಿಯಮ 
ಉಲ್ಲಂಘನೆಗಳಿಗೆ ಇದ್ದಂತಹ ದಂಡ ಮೊತ್ತದ ದರಗಳನ್ನು 
ಹೆಚ್ಚಿಸಿ, ಹೊರಡಿಸಿದ್ದ ಆದೇಶದ ಸಂಬಂಧದಲ್ಲಿ ರಾಜ್ಯ 
ಸರ್ಕಾರವು ದಿನಾಂಕ:03/09/2019 ರಂದು ಹೊರಡಿಸಿದ್ದ 
ಅಧಿಸೂಚನೆ ಸಂ.ಟಿಡಿ 250 ಟಿಡಒ 2019 ರನ್ನು ಹಿಂಪಡೆದು 
ದಿನಾಂಕ:21/09/2019ರಲ್ಲಿ ಪರಿಷ್ಣ್ಯಕ ದಂಡ ಮೊತ್ತಗಳ 
ವಿವರಗಳ ಪರಿಷ್ಕೃತ ಅಧಿಸೂಚನೆಯನ್ನು ಹೊರಡಿಸಿ, 
ಈ ಕುರಿತು ಸಾರ್ವಜನಿಕರಿಗೆ ತಿಳಿಯುವಂತೆ 
ದಿನಾಂಕ:22/09/2019 ರಂದು ಪತ್ರಿಕಾ ಪ್ರಕಟಣೆಯನ್ನು 
ನೀಡಲಾಗಿರುತ್ತದೆ. (ಅನುಬಂಧ-1) 


ಹೆಚ್‌ಡಿ 52 ಎಸ್‌ಎಸ್‌ಟಿ 2020 


\ SO 


(ಬಸವರಾಜ ಬೊಮ್ಮಾ ಯಿ) 
ಗೃಹ ಸಚಿವರು 


pind 5) 


ದಿಷಾರಕ: 22/09/2019 


ಬೆಂಗಳೂರು ನಗರ ಸಂಚಾರ ಪೊಲೀಸ್‌ 
ಸದಾ ನಿಮ್ಮೊಂದಿಗೆ - ನಿಮ್ಮ ಸೇಷೆಗಾಗಿ 


ಪತಿಕಾ ಪ್ರಕಟಣೆ 


" ಮೋಟಾರು ಮಾಹನ ಕಾಯ್ದೆ ಅಧಿನಿಯೆಮ 1988ಕ್ಕೆ ತಿದ್ದುಪಡಿಯನ್ನು ಮಾಡಿ ಸಂಚಾರ ನಿಯಮ ಉಲ್ಲಂಘನೆಗಳಿಗೆ 
ಹಾಲಿ ಇದ್ದ ದರಗಳನ್ನು ಹೆಚ್ಚಿಸಿ, ಘನ ಭಾರತ ರ್ಕೋರವು ಹೊರಡಿಸಿದ್ದ ಆದೇಶದ ಸಂಬಂಧ ಕರ್ನಾಟಕ ಸರ್ಕಾರದ ಸಾರಿಗೆ 
ಇಲಾಖೆಯು ದಿನಾಂಕ: 03-09-2019 ರಂದು ನಂ.ಟಿಡಿ 250 ಟಡಿಒ 2019 ರಲ್ಲಿ ಹೊರಡಿಸಿದ್ದ ಅಧಿಸೂಚನೆಯನ್ನು 
ಬದಿಗಿಟ್ಟು ದಿನಾ೦ಕ: 21-09-2019 ರಂದು ಪರಿಷ್ಕೃತ ದಂಡ ಮೊತ್ತಗಳನ್ನು ಒಳಗೊಂಡಂತೆ ಪರಿಷ್ಕೃತ ಅಧಿಸೂಚನೆಯನ್ನು 
ಹೊರಡಿಸಿ ಈ ಜಧಿಸೂಚನೆಯಲ್ಲಿನ ದರಿಡ ಮೊತ್ತಗಳನ್ನು ಜಾರಿಗೆ ತರುವಂತೆ ನಿರ್ದೇಶಿಸಿದೆ. ಪರಿಷ್ಕೃತ ದಂಡ ಮೊತ್ತದ 


~ 


ವಿವರಗಳು ಈ ಕೆಳಕಂಡಂತೆ ಇರುತ್ತದೆ. 


conductor and refusal to | the MV Act 
ply Contract Carriage 
| ete 
Disobedience of orders, | Section 179{1) & {2} 
obstructions and refusal | of the MY Act 
of information. f 
Allowing unauthorized | Section 3&4 rfw 
persons to drive vehicles | Section 180 of the 
ಶ್‌ sien | Others ಕ 
4 Driving vehices in FSection 3&Arfu  |2W83 Wheeler 
| contravention of Section | Section 181 of the [MV ನ್ಯ 
93 or Section 04 | MMA ‘others 


i ಭನ ಮಿ 
sl. Fine in New Notificatlon 

BR sind Woseocisl AS ] 

1 Penalty for rravelling | Section 124 ffw | Rs. 500f- ' 

without pass or ticker | Section 178{1) (2) & | 

and for dereliction of | (3){b) of the MV Act RW RA. 

duty on the part of [Section 178la)of | Rs. 50/- | 


Necessity for Driving 

License and age limit in | | 
‘ connection with driving | | 
| of Motor Vehicles NR i 


~¥ 


Fine in New Notification 
Amount (Rs) 
Rs. 10,000/- 


Offences Under Law Section f Rule 


Offence related to| Sectioni9&20r/w 

licences {during the | Section 182(1} of the 
period of | MV Act 
disqualification} 


6 Punishment of offences "1. Chapter Mio MY "Rs. 1,00,000/- per such motor vehicle 


| relaling to Act rfw Section 
| constructions, 182A (3) of the 
| maintenance, sale and MV Act. : 
| alteration of rotor | 2. Chapter Vil of MV Re. 1,00,000/- per such component 
vehicles, }  Actr/w Section 
| 182Al3)ofthe MY 
JE RS 
Fg (3, Section 182A (4) | Rs.5,000/- peysuch alteration 
| of the MY Acl i 
| | punishment of | Section 62A rfw | Rs. 10,000/- 
contravention of Section | Section 182B of the 
6A i MY Ac EEE Re 
Driving al excessive Section 112 r/w 2W/IW/LMY Rs, 1000/- 
$p೭ರೆ £೬, Section 183 (1](i) of 
the MV Act | ರ 
Section 183 (1)filj of | MGV/MPV/HGY HPV & R.A OOO 
the MV Act Others ee 
9 Driving dangerously Section 184{¢) of the 1* Offence 2 Subsequent Offence £ 


| {Only to the extent to MV Act 
the use of hand held 
communication devices} 


2W/3W- Rs.1500/- ER; 
UNV As. 3000 Rs. 10.000 


Cihers Rs, 5000/- 
Driving when mentally | Section 186 ofthe | Rs.1,000/- forthe 1” Offence 

or physical unfit to drive | MY Act Rs. 2,000/- for 2° and subsequent offence 

Racing and Wials of Section 189 of the Rs. 5,000/- for the 1 Offence 

ಸ Fleiss ! Rs. 10,000/- for 2" and subsequent offence 

Using vehicle in unsafe | Section 190(2} of the | Using vehicle in 24/3 Rs.1 500/- 


condition MV Act unsafe condition [Mv Heovy 3000 
| J & others 2, 
Violation of standards | 2W/3W Rs.1,500/- 
ribed in ee 
ಬ ಸವ | LMY, Heavy Rs. 3,000/ a 
| | | J | & others 
| | |Wiolavion of standards 2WAIW | Rs.1500/- 
| | prescribed in relation 


to Noise pollution | [Mv Heaw TR oor 
18 others | 


SE 
| 
| 


Eine in New Notification 
_ Amount it {Rs} 


si 7 Offences Under Jaw | Section / Rule 
No 


13 | Using vehicle withoul 29 rfw 
5; 


2W/3Wheeler Rs. 2,000/- 

| regisuation ection 192(1} of the 

| MV Act Rs. 3,000/- K 

| MGV/MPV/HGY/ Rs. 5,000/- 

| HPV & Others 
Using vehicles without | section 66 (1) r/w Rs. §,000/- For the 1” Offence [ 
permit / violation of { section 192A of the 
permit conditions {MV act Rs. 10,000/- for 2 & subsequent offence. 


Rs. 5.000/- for having carried overload and Rs. 2. 000/- 
for every additional tan of excess load logether with the 
liability to pay charges for off-loading of the excess lo ॥೦೩ರ, 
Rs. 200/- per excess passenger, 


Driving vehicles | Section 112, 114 & 
exceeding permissible | | 145 r/w Section 194 
weight ll ofthe MV Act 

| Carriage of Ness | Section n 194-A of the 
passengers | MV Act 


| Fail to use safety belts ‘Section 194-B of the Rs. 500/- 
| and sealing of children |MVAct 
| SS ಮನನ ಲತೂವನಾಲಾಾನಾನಾಾನಟೂವಾವಾಬ 
18 | Violation of Safety | Section 194-C of the Rs. 500/- i 


measures for Motor; MVAct 
Cycle drivers and Pillion ; 
riders 


Penally for not wearing Section 194-D of the Rs, 500/- 


protective head gear MV Act | 

Filure 1 allow free | Section 194-E of the Rs. 1,000/- 

passage to emergency MV Act | 

vehicles 

a forms & silent | Section 154-F of the |2W/3 Wheelers | Rs. 500/- | 

zones MV Act _ | | 
For other vehicles | Rs. 1,000/- | 

I Driving uninsured Section 146 r/w | 2/3 Wheeles Wi sk RO 

i vehicle Section 196 of the ವ ಆ ಭರ್‌ ಹಣಾ 

i ip LMV | Rs. 2,000/- 

HGv & Others Rs. 4,000/- 
Unauthorized Section 198 of the | Rs. 1,000/- | 
interference with | MV Act | 
vehicle _} 


74 TGeneral provisions for | Seclion 177 ofthe | Rs. Te S00 for the 1 Offence 


punishment of offences } MV Act | 
Rs. 1,000/- for 2” and subsequent offence. | 


{for offences not | 1 
specified} | Ee 


